ನಮ್ಮ ಸೌರವ್ಯೂಹದ ಆಚೆ ಬೇರೆ ಜಗತ್ತುಗಳವೆಯೇ? ನಾವು ಅವುಗಳಗಾಗಿ ಹೇಗೆ ಅರಸುತ್ತೇವೆ? 
ಅವುಗಳ೦ದ ನಾವು ಏನನ್ನು ಕಲಅಯಬಹುದು? ಲೇಖಕರು ತಂತ್ರಜ್ಞಾನದಲ್ಲನ ಇತ್ತೀಚಿನ 
ಪ್ರಗತಿಗಳು ಬಹಿರ್‌ ಗ್ರಹಗಳ (Exoplanets) ಅನ್ನೇಷಣೆಯನ್ನು ಹಿಂದೆಂದಿಗಿಂತಲೂ ಹೇಗೆ ಹೆಚ್ಚು 
ರೋಚಕವಾಗಿಸಿವೆ ಎಂಬುದನ್ನು ಈ ಲೇಖನದಲ್ಲ ವಿವರಿಸಿದ್ದಾರೆ. 


ಸೌರವ್ಯೂಹದ ಅಪೂರ್ವತೆ ಹಾಗೂ ವಿಶೇಷವಾಗಿ 
ಭೂಮಿಯ ಅನನ್ಯತೆ ಬಣ್ಣೆ ಅನೇಕ ಪ್ರಶ್ನೆಗಳು 
ಮಾನವನ ಮನಸ್ಸನ್ನು ಬಹಳ ಹಿಂದಿನಿಂದಲೂ 
ಕಾಡುತ್ತಿವೆ. ಹದಿನಾರನೇ ಶತಮಾನದಲ್ಲ ಇಟಅಯ 
ತತ್ವಜ್ಞಾನಿಯದ ಜಯೊಡಾನೋ ಬ್ರೂನೊ 
ಮೊಟ್ಟಮೊದಲಗೆ ನಮ್ಮ ಸೌರವ್ಯೂಹದ ಆಚೆಗೂ 
ರಹವ್ಯೂಹಗಳು ಅಸ್ತಿತ್ತ್ರದಲ್ಲರುವ ಸಾಧ್ಯತೆಯನ್ನು 
ಸೂಚಿಸಿದ್ದನು. ಬ್ರೂನೋ ಪ್ರಕಾರ ದೂರದ ನಕ್ಷತ್ರಗಳು 
ಇತರ ಗ್ರಹಗಳು ಮತ್ತು ಜೀವಿಗಳನ್ನು ಪೋಷಿಸುತ್ತಿರುವ 
ನಮ್ಮ ಸೂರ್ಯನಂತೆಯೇ ಇರಬಹುದು. ಇದೇ 
ಆಲೋಚನೆಗಳಗೆ ಧ್ವನಿಗೂಡಿಸುತ್ತ. ಸರ್‌ ಐಸಾಕ್‌ 
ನ್ಯೂಟನ್‌ 1713 ರ ಕೊನೆಯಲ್ಲ ಪ್ರಕಟವಾದ ತನ್ನು 
ಪ್ರಸಿದ್ಧ ರಂಥ "ಪ್ರಿನ್ನಿಪಿಯಾ'' ದಲ್ಲ ಬಹಿರ್‌-ಗ್ರಹಗಳ 
ಬಗ್ಗೆ ಈ ರೀತಿ ಉಲ್ಲೇಖಸಿದನು- 


... ಹೊರ್ಯ. ಗ್ರಹಗಳು ಮತ್ತು ಥಧೂಮಕೇತುಗಳನ್ನು 
ಒಳಗೊಂಡಿರುವ ಈ ಅತ್ಯಂತ ಸುಂದರವಾದ 

ವ್ಯವಸ್ಥೆ ಸೆಯು ಹಿರ್ವ ಬುದ್ಧಿವಂತ ಮತ್ತು ಶಕಠಿಶಾಅ 
ವ್ಯಕ್ತಿಯ ವಿಚಾರಶಕ್ತಿ ಮತ್ತು ನಿಯಂತ್ರಣದಿಂದ ಮಾತ್ರ 


ಐ ವಂಡರ್‌... 


ಹೊರಹೊಮ್ಮಲು ಸಾಧ್ಯ. ಹಾಗೂ, ಥ್ಲಿರವಾಗಿರುವ 
ನಕ್ಷತ್ರಗಳು ಸ ಸಾರವ್ಯೂಪೆದಂಥ ಅತರ ಅನ್ಫವ್ಯೂಹಗಳಗೆ 
ಕೇಂದಗಳೇ ಆಗಿದ್ದಲ್ಲ ಅವು ಕೂಡ ಅಂತಹುದೇ 
ವಿಚಾರಶಕಿಯಂದ 'ಸೃಷ್ಟಿಸಲ್ಪ್ರರಬೇಕು ಮತ್ತು 
ಅವೆಲ್ಲವೂ ಒಂದೇ ನಿಯಂತ್ರಣಕ್ಷೆ ಒಳಪಡಲೇಬೇಕು. 
ವಿಶೇಷವಾಗಿ ಏಕೆಂದರೆ, ಸಿರವಾದ ಸಕ್ಷತಗಳ ಬೆಳಕಿನ 
ಹರೂಪ ಸೂರ್ಯನ ಬೆಳಕಿನ ಫರೂಪದಂತೆಯೇ 
ಇದೆಯಲ್ಲದೆ. ಪ್ರತಿಯೊಂದು ವ್ಯ-ವಸ್ಥೆಬುಂದಲೂ ಬೆಳಕು 
ಇತರ ಎಲ್ಲಾ ವ್ಯವಸ್ಥೆಗಳಗೆ ಹೋಗುತ್ತದೆ ...” 


ಒಂದು ಸೌರೇತರ ಗ್ರಹ ಅಥವಾ ಇಂದು ಅದನ್ನು 
ಕರೆಯುವಂತೆ ಬಹಿರ್‌-ಗ್ರಹವನ್ನು. ಸೂರ್ಯನನ್ನು 
ಹೊರತುಪಡಿಸಿ, ಇತರ ನಕ್ಷತ್ರದ ಸುತ್ತ ಪರಿಭ್ರಮಣೆ 
ಮಾಡುವ ಗ್ರಹ ಎಂದು ವ್ಯಾಖ್ಯಾನಿಸಲಾಗಿದೆ. ಅನೇಕ 
ಮಂದಿ ಬಹಿರ್‌ಗ್ರಹಗಳನ್ನು ಕಂಡುಹಿಡಿದಿದ್ದೇವೆ ಎಂದು 
ಈ ಹಿಂದೆ ಹೇಳಕೊಂಡಿದ್ದರೂ, ಅಂತಹ ಹೇಳಕೆ 
ಮೊದಲು ದೃಢೀಕರಣಗೊಂಡಿದ್ದು 1೨೨೭ರಲ್ಲ. ಆ 
ವರ್ಷ, ಬಗೋಳ ವಿಜ್ಞಾನಿಗಳಾದ ಅಲೆಕ್ಸಾಂಡರ್‌ 
ವಾಲ್‌ಜ್ಯಾಕ್‌ಸನ್‌ ಮತ್ತು ಡೇಲ್‌ ಫೈಲ್‌ ತನ್ನು 


- ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 15 


ಈ 


Gl 
£9 
9 

ph 
q 
@ 

ಇ 
೩ 
JW 
೩ 
ಟಿ 
ಥೆ 
el 
ಈ 
2 
57 
7 


ಬಾಕ್‌ 1. ಇತಿಹಾಸದ ಒಂದು ತುಣುಕು 

ವಿಶ್ವ ಪ್ರಸಿದ್ಧ ಅರೆಸಿಬೊ ದೂರದರ್ಶಕವನ್ನು 19೨೦ರ ಆರಂಭದಲ್ಲ ದುರಸ್ತಿಗಾಗಿ ಮುಚ್ಚಿದ್ದರಿಂದ ಅದು ಸಾಮಾನ್ಯ ಬಗೋಳ ವಿಜ್ಞಾನ ಸಮುದಾಯಕ್ಕೆ 
ಎಂದಿನ ಉಪಯೋಗಕ್ಕೆ ಲಭ್ಯವಿಲ್ಲದಂತಾಯುತು. ಖಗೋಳ ವಿಜ್ಞಾನಿ ವಾಲ್ಡ್‌ಜಾನ್‌ (WolsZczan) ಈ ಅಪರೂಪದ ಅವಕಾಶವನ್ನು ಬಳಸಿಕೊಂಡು 
ಸ್ತಂದತಾರೆಗಳನ್ನು ಹುಡುಕಲು ಈ ದೂರದರ್ಶಕವನ್ನು ಉಪಯೋಗಿಸಿದನು. ಇದು P$ಔRB1257+12 ಏಂಬ ಪ್ಲಂದತಾರೆಯ ಪತ್ತೆಗೆ ಮಾರ್ಗ 
ಕಲ್ಪಸಿತು ಮತ್ತು ನಂತರ ಅದರ ಸುತ್ತ ಪರಿಛ್ರಮಿಸುತ್ತಿದ್ದ ಗ್ರಹಗಳ ಇರುವಿಕೆಯನ್ನು ತೋರಿಸಿತು. 


ಹೆಚ್ಚು ಕಡಿಮೆ ಇದೇ ಸಮಯದಲ್ಲ ಪ್ರೊಫೆಸರ್‌ ಮ್ಯಾಥ್ಯೂ ಬೆಯಲ್‌ನ ಮುಬಂಡತ್ಸದಲ್ಲ ಖಗೋಳ ವಿಜ್ಞಾನಿಗಳ ಮತ್ತೊಂದು ಸಮೂಹ ಪ್ಪಂದತಾರೆ 


PSR-1829-10 ನ ಸುತ್ತ ತಿರುಗುತ್ತಿದ್ದ ಒ೦ದು ಗ್ರಹವನ್ನು ಪತ್ತೆ ಮಾಡಲಾಗಿದೆ ಎಂದು ಪ್ರತಿಪಾದಿಸಿತು. ಈ ಎರಡೂ ರೋಚಕ ಅನ್ಹೇಷಣಿಗಳ 
ಬಗ್ದೆ ಚರ್ಚಿಸಲು ಅಮೆರಿಕ ಖಗೋಳ ವಿಜ್ಞಾನ ಸಂಘ (American Astronomical Society) 1992ರ ಜನವರಿ ತಿಂಗಳಲ್ಲ ಅಟ್ಲಾಂಟಾದಲ್ಲ ಒಂದು 


ಸಭೆಯನ್ನು ಆಯೋಜಸಿತು. 


ಆದರೆ, ಈ ಸಭೆ ಆಯೋಜನೆಗೊಳ್ಳುವುದಕ್ಕೆ ಮುಂಚೆಯೇ ಬೆಯೆಲ್ಲ್‌ನ ನೇತೃತ್ತದ ಸಮೂಹ ಅಂತರ-ನಕ್ಷತ್ರೀಯ (ಗ೬r೩5ೀೀ॥lar) ಮಾಧ್ಯಮದಿಂದ 
ಉಂಬಾಗಿದ್ದ ನಿರ್ದಿಷ್ಟ ಪರಿಣಾಮಗಳನ್ನು ಉಪೇಕ್ಷೆ ಮಾಡಿದ್ದರಿಂದ ತಮ್ಮ ಅನ್ವೇಷಣಿ ತಪ್ಪಾಗಿದೆ ಎಂದು ತಿಆದುಕೊಂಡಿತು. ಹಾಗೂ ವೈಜ್ಞಾನಿಕ 
ಸಮುದಾಯದಿಂದ ಅತಿಶಯ ಪ್ರಶಂಸೆಗೆ ಪಾತ್ರವಾದ ಉತ್ಪಷ್ಟ ವೈಜ್ಞಾನಿಕ ನೈತಿಕತೆಯನ್ನು ಪ್ರದರ್ಶಿಸುತ್ತಾ ಬೆಯಲ್ಡ್‌ರವರು ಸಾರ್ವಜನಿಕವಾಗಿ 
ಸಭೆಯಲ್ಲ ತಮ್ಮ ತಪ್ಪನ್ನು ಒಪ್ಪಿಕೊಂಡರು. ಇದರ ಪರಿಣಾಮವಾಗಿ ವಾಲ್ಡ್‌ಜಾನ್‌ ಮತ್ತು ಫ್ರೈಲ್‌ರವರನ್ನು ಬಹಿರ್‌-ಗ್ರಹಗಳ ಮೊದಲ 
ಸಮೂಹವನ್ನು ಪತ್ತೆ ಮಾಡಿದವರು ಎಂದು ಅಂಗೀಕರಿಸಲಾಯುತು. 


(ವಾಲ್ತ್‌ಜಾನ್‌ರ ಸ್ವಂತ ಮಾತುಗಳಲ್ಲಯೇ ಈ ಘಟನೆಯ ಸಂಪೂರ್ಣ ವಿವರವನ್ನು &ದಲು wwwssciencedirect.com/science/article/pii S 
13876473\ 11000418 ಈ ಜಾಲತಾಣವನ್ನು ಮೋಡಿ.) 


ಜೀವಮಾನದ ಅಂತ್ಯದಲ್ಲದ್ದು. ವೇಗವಾಗಿ 
ತಿರುಗುತ್ತಿದ್ದ P5್ಣ 8125712 ಎನ್ನುವ 
ಒಂದು ಸೃಂದತಾರೆಯ (ಪಲ್ವಾರ್‌ನ) 

ಸುತ್ತ ಪರಿಭ್ರಮಣೆ ಮಾಡುತ್ತಿದ್ದ ಮೂರು 
ಗ್ರಹಗಳನ್ನು ವೀಕ್ಷಿಸಿದರು. ಇದಾದ ಮೂರು 
ವರ್ಷಗಳ ನಂತರ ಪ್ಲಿಟ್ಟರ್‌ಲ್ಯಾಂಡಿನ 
ಬಗೋಳ ವಿಜ್ಞಾನಿಗಳಾದ ಡಿಡಿಯರ್‌ 
ಕ್ಯುಲಾಜ್‌ ಮತ್ತು ಮೈಕೆಲ್‌ ಮೇಯರ್‌ 51 
ಪೆಗ್‌ ಎನ್ನುವ ನಮ್ಮ ಸೂರ್ಯನಂತೆಯೇ 
ಇರುವ ಮತ್ತೊಂದು ಹಳದಿ ನಕ್ಷತ್ರದ ಸುತ್ತ 
ಸುತ್ತುತ್ತಿದ್ದ ಮತ್ತೊಂದು ಬಹಿರ್‌ರ್ರಹವನ್ನು 
ಕಂಡುಹಿಡಿದರು. ಈ ಹುಡುಕುವಿಕೆಯ 
ಅನುಸರಣಿಯಲ್ಲಯೇ ಅಮೆರಿಕಾದ 
ಪಾಲ್‌ ಬಟ್ಟರ್‌ ಮತ್ತು ಜಯೋಫ್‌ ಮರ್ಷಿ 


ಬಾಕ್‌ 2. ಡಾಪ್ಪರ್‌ ಪರಿಣಾಮ 


ನೇತೃತ್ವದಲ್ಲ ಬಗೋಳ ವಿಜ್ಞಾನಿಗಳ ಒಂದು 
ತಂಡ 19೨6ರಲ್ಲ ಇನ್ನೂ ಎರಡು ಬಹಿರ್‌- 
ಗ್ರಹಗಳನ್ನು ಕಂಡುಹಿಡಿಯುತು. ನಂತರದ 
ದಶಕದ ಕೊನೆಯೊಳಗೆ ಕಂಡುಹಿಡಿದ 
ನೂರು ಬಹಿರ್‌ಗ್ರಹಗಳಲ್ಲ ಈ ತಂಡ ಎಪ್ಪತ್ತು 
ಬಹಿರ್‌ರ್ರಹಗಳನ್ನು ಕಂಡುಹಿಡಿಯಿತು. 
2೦೦೨ರಲ್ಲ ಮಾಡಿದ ಕೆಫಪ್ಪರ್‌ ಅಂತರಿಕ್ಷ 
ದೂರದರ್ಶಕದ (Kepler Space Telescope) 
ಉಡಾವಣೆ ಈ ಕ್ಷೇತ್ರದಲ್ಲ ಒಂದು 
ಕ್ರಾಂತಿಯನ್ನೇ ಉಂಟುಮಾಡಿದೆ. ಈ 
ದೂರದರ್ಶಕವನ್ನು ಉಪಯೋಗಿಸಿಕೊಂಡು 
ಬಹಿರ್‌ಗ್ರಹಗಳ ಬಣ್ಣೆ ವಿಪುಲವಾದ 
ದತ್ತಾಂಶಗಳನ್ನು ಸಂಗ್ರಹಿಸಲಾಗಿದ್ದು, ಇತರ 
ಬಹಿರ್‌ಗ್ರಹಗಳ ಬಣ್ಣೆ ದೊರಕಬಹುದಾದ 


ಒಂದು ಆಂಬುಲೆನ್ಹ್‌ನ ಸೈರನ್‌ ಅಥವಾ ವೇಗವಾಗಿ ಚಲಸುತ್ತಿರುವ ಮೋಟರ್‌ಬ್ಯೈಕ್‌ ನಿಮ್ಮ 
ಕಡೆಗೆ ವೇಗವಾಗಿ ಬಂದು ನಿಮ್ಮನ್ನು ಹಾದು ಹೋದಾಗ ಅದರ ಶಬ್ದದ ಸ್ಥಾಯಿ (pitch) 
ಇದ್ದಕ್ಕಿದ್ದಂತೆ ಬದಲಾಗುವುದನ್ನು ನೀವು ಗಮನಿಸಿದ್ದೀರಾ? ಡಾಫ್ಸರ್‌ ಪರಿಣಾಮ ಎನ್ನುವ ಈ 
ಪರಿಣಾಮವನ್ನು ಶಬ್ದ. ಬೆಕಕು ಅಥವಾ ಇತರ ತರಂಗಗಳ ಆವೃತ್ತಿಯಲ್ಲಿ ಅವುಗಳ ಮೂಲ 
ಮತ್ತು ಅವುಗಳನ್ನು ಗ್ರಹಿಸುವ ವ್ಯಕ್ತಿ ಪರಸ್ಪರ ಸಾಪೇಕ್ಷವಾಗಿ ಚಅಸಿದಾಗ ಉಂಟಾಗುವ ಹೆಚ್ಚಕ 
(ಅಥವಾ ಇಳಕೆ) ಎಂದು ವ್ಯಾಖ್ಯಾನಿಸಲಾಗಿದೆ. ಖಗೋಳ ವಿಜ್ಞಾನಿಗಳು ಶೇ ಪರಿಣಾಮವನ್ನು 
ನಕ್ಷತ್ರಗಳು ಅಥವಾ ಸನಿಹಾರಿಕೆಗಳು ಭೂಮಿಯ ಮೇಅರುವ ನಮ್ಮನ್ನು ಸಮೀಪಿಸುವ 

ಅಥವಾ ನಮ್ಮಿಂದ ದೂರ ಚಲಅಸುವ ವೇಗವನ್ನು ನಿರ್ಧರಿಸಲು ಉಪಯೋಗಿಸುತ್ತಾರೆ. 
ಇದನ್ನು ಅವುಗಳ೦ದ ನಾವು ಪಡೆಯುವ ಬೆಳಕಿನ ಆವೃತ್ತಿಗಕಲ್ಲ ಆಗುವ ಪಲ್ಲಟದ ಮಟ್ಟದ 
ರೂಪದಲ್ಲ ಗುರುತಿಸಲಾಗುತ್ತದೆ. ಆದ್ದರಿಂದ ನಮ್ಮಿಂದ ದೂರ ಸರಿಯುವ ನಕ್ಷತ್ರಗಳು ದೀರ್ಪ 
ತರಂಗಾಂತರದ ಕಡೆಗೆ ಪಲ್ಲಟಗೊಳ್ಳುತ್ತವೆ. ಇದನ್ನು "ಕೆಂಪು ಪಲ್ಲಟ' ಎಂದು. ಇದೇ ರೀತಿ 
ನಮ್ಮ ಕಡೆಗೆ ಚಅಸುವ ನಕ್ಷತ್ರಗಳ ಬೆಳಕು ಕಡಿಮೆ ತರಂಗಾಂತರದ ಕಡೆಗೆ ಪಲ್ಲಟಗೊಳ್ಳುತ್ತದೆ. 


ಇದನ್ನು 'ನೀಆ ಪಲ್ಲಟ' ಎಂದು ಕರೆಯುತ್ತಾರೆ. 


16 ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಸುಳವುಗಳಗಾಗಿ ಈ ದತ್ತಾಂಶಗಳನ್ನು 
ಹೆಕ್ಕಿ ನೋಡುವ ಕಾರ್ಯದಲ್ಲಿ 
ಖಗೋಳಶಾಸ್ತ್ರಜ್ಞರು ವ್ಯಸ್ತರಾಗಿದ್ದಾರೆ. 


ಬಹಿರ್‌-ಗ್ರಹಗಳನ್ನು ನಾವು ಹೇಗೆ 
ಹುಡುಕುತ್ತೇವೆ? 


ಖಗೋಳ ವಿಜ್ಞಾನಿಗಳು ಬಹಿರ್‌-ಗ್ರಹಗಳನ್ನು 
ಪತ್ತೆಮಾಡಲು ವಿವಿಧ ವಿಧಾನಗಳನ್ನು 
ಉಪಯೋಗಿಸುತ್ತಾರೆ. ಇವುಗಳಲ್ಲ ಅನೇಕ 
ವಿಧಾನಗಳು ಪರೋಕ್ಷವಾಗಿದ್ದು, ಬಹಿರ್‌- 
ರ್ರಹಗಳ ಉಪಸ್ಥಿತಿಯನ್ನು ಅವು ಆತಿಥೇಯ 
ನಕ್ಷತ್ರವನ್ನು ಮತ್ತು ಅದರ ಕ್ರಿಯೆಗಳನ್ನು 
ಹೇಗೆ ಪ್ರಭಾವಿಸುತ್ತವೆ ಎನ್ನುವುದರ ಮೂಲಕ 
ನಿಶ್ಚಯುಸುತ್ತಾರೆ. ಇದು ಏಕೆಂದರೆ, ಕೆಲವು 
ಉದಾಹರಣೆಗಳನ್ನು ಹೊರತುಪಡಿಸಿ, 
ಆತಿಥೇಯ ನಕ್ಷತ್ರಗಕ ದೂರ ಮತ್ತು 

ಅಧಿಕ ಪ್ರಕಾಶ ಅವುಗಳ ಗ್ರಹ ಸಂಗಾತಿಗಳ 
ಹೊಳಪನ್ನು ಮೀರಿಸುತ್ತವೆ. 


ಇದು ನಮ್ಮ ಸೌರವ್ಯೂಹದಲ್ಲರುವಂತೆಯೇ 
ಇದೆ. ಇಲ್ಲಯೂ ದೃಗ್ಲೋಚರ 
ತರಂಗಾಂತರದಲ್ಲ ಸೂರ್ಯನ ಪ್ರಖರತೆ 
ಜ್ಯೂಪಿಟರ್‌ (ಗುರು) ಗ್ರಹಕ್ಕಿಂತ ಒಂದು 
ಬಅಲಯನ್‌ (ಒಂದು ಅಅಯನ್‌ ಅಂದರೆ 
1 ಶತಕೋಟ) ಪಟ್ಟು ಅಧಿಕವಾಗಿರುತ್ತದೆ. 
ಅಂದರೆ, ನಾವು ಸೂರ್ಯನನ್ನು ಒಂದು 
ನಿರ್ದಿಷ್ಟ ದೂರದಿಂದ ನೋಡಿದರೆ, 
ಸೂರ್ಯನಿಂದ ಪಡೆಯುವ ಪ್ರತಿ 
10೦೦,೦೦೦,೦೦೦ ಬೆಕಕನ ಕಣಗಳಗೆ, 
ಅದೇ ದೂರದಿಂದ ಜೂಪಿಟರ್‌ (ಗುರು) 
ನಿಂದ ಒಂದು ಬೆಳಕಿನ ಕಣವನ್ನು 


ಚಿತ್ರ ಒಂದು ಚಅಸುತ್ತಿರುವ ನಕ್ಷತ್ರವನ್ನು ಹಿಡಿಯುವುದು: 


ನಕ್ಷತ್ರವು ರಹವ್ಯೂಹದ ದವ್ಯರಾಶಿಯ ಕೇಂದದ 
ಸುತ್ತ ತಿರುಗುತ್ತದೆ. ಅದು ನಮ್ಯ ಕಡೆಗೆ ಚಲಅಸಿದಾಗ 
ಅದರಿಂದ ಬರುವ ಬೆಳಕಿನಲ್ಲ ನೀಲಅ-ಪಲ್ಲಟವಾಗುತ್ತದೆ 
ಮತ್ತು ಅದು ನಮ್ಮಿಂದ ದೂರ ಚಅಸಿದಾಗ ಅದರ 
ಬೆಕಕನಲ್ಲ ಕೆಂಪು-ಪಲ್ಲಟವಾಗುತ್ತದೆ. 

Credits: NASA, Night Sky Network. URL: https:// 
nightsky.jpl.nasa.gov/news-display.cfm?News_ 
ID=682. License: Public domain. 


ನೋಡಲು ಸಾಧ್ಯವಾಗುತ್ತದೆ. ಇದಕ್ಕೆ 
ಪ್ರತಿಯಾಗಿ, ನಾವು ಸೂರ್ಯ ಮತ್ತು 
ಗುರು (ಜೂಪಿಟರ್‌) ಗ್ರಹವನ್ನು 15 
ಬೆಳಕಕನ ವರ್ಷ ದೂರದಿಂದ ವೀಕ್ಷಿಸಿದರೂ 
ಅವೆರಡೂ ಪರಸ್ಪರ ಒಂದು ಡಿಗ್ರಿಯ 
136೦೦ ರಷ್ಟು ಅಂತರದಲ್ಲ ಅಂದರೆ 
ಒಂದು ಕೂದಲು ಎಳೆಯ ಗಾತ್ರದಷ್ಟು 
ಪ್ರತ್ಯೇಕಿಸಲ್ಪಟ್ಟಂತೆ ಕಾಣುತ್ತವೆ! ಇಂತಹ 
ಪರಿಸ್ಥಿತಿಗಳಲ್ಲ ಒಂದು ದೊಡ್ಡ ರ್ರಹದ 
ಚಂಬವನ್ನೇ « ಆಗಲ ನೋಡುವುದು ಒಂದು 
ಪ್ರಬರ ಬೆರಕಿನ ಹತ್ತಿರ ಹಾರಾಡುತ್ತಿರುವ 
ಮಿಣುಕು ಹುಳದ ಛಾಯಾಚಿತ್ರವನ್ನು 
ತೆಗೆಯುವಷ್ಟೇ ಸವಾಅನಿಂದ ಕೂಡಿರುತ್ತದೆ 
ನ್ನುವುದನ್ನು ಈ ಸಾದೃಶ್ಯದಿಂದ ನೀವು 
ತಿಆಮಕೊಳ್ಳಬಹುದು. 


ಅಂಥಾ ಜಗತ್ತುಗಳನ್ನು (ಮತ್ತು 
ಅಲ್ಲರಬಹುದಾದ ನಿವಾಸಿಗಳನ್ನು- 
ಅಂಥವರು ಇದ್ದರೆ) ಅವುಗಳ 
ಪೂರ್ಣತೆಯಲ್ಲ "ನೋಡಲು'' ನಮಗೆ 
ಈಗ ಇರುವುದಕ್ಕಿಂತ ಅತ್ಯುತ್ತಮವಾದ 
ತಂತ್ರಜ್ಞಾನದ ಆವಶ್ಯಕತೆಯುದೆ. 

ಅಂಥ ಸುಧಾರಣೆಗಳು ಆಗುವವರೆಗೆ 
ಪ್ರಸ್ನುತವಿರುವ ತಂತ್ರಜ್ಞಾನ ಒದಗಿಸುವ 
ಮಾರ್ಗಗಳಂ೦ದ ಬಹಿರ್‌-ಗೃ್ರಹಗಳ 
ಇರುವಿಕೆಯ ಬಣ್ದೆ ತೀರ್ಮಾನಿಸುವುದನ್ನೂ 


ನಾವು ಮುಂದುವರಿಸುತ್ತೇವೆ. 
ಈ ಉದ್ದೇಶಕ್ಸಾಗಿ 
ಉಪಯೋಗಿಸಬಹುದಾದ 
ವಿಧಾನಗಳಲ್ಲಿ ಅತ್ಯಂತ 
ಸಾಮಾನ್ಯವಾದ ಪತ್ತೆ ಮಾಡುವ 
ವಿಧಾನಗಳನ್ನು ಈ ಮುಂದೆ 
ವರ್ಣಿಸಲಾಗಿದೆ. 


ತಿಜ್ಟೀಯ ವೇಗ ಪತ್ತೆ ಹಚ್ಚುವಿಕೆ 
(Radial Velocity Tracking) 
ಇದು ಬಹಿರ್‌-ಗ್ರಹಗಳನ್ನು 

ಪತ್ತೆ ಹಚ್ಚುವಲ್ಲ ಬಹಳ 
ಯಶಸ್ತಿಯಾಗಿರುವ ವಿಧಾನ. 
ನಿಜ ಹೇಳಬೇಕೆಂದರೆ, ಖಗೋಳ 
ವಿಜ್ಞಾನಿಗಳಾದ ಕ್ಯೂಲೋಜ್‌ 
ಮತ್ತು ಮೇಯರ್‌ ಒಂದು 
ಸಾಮಾನ್ಯ (ಸ್ಸಂದತಾರೆಯಲ್ಲದ) 
ನಕ್ಷತ್ರದ ಸುತ್ತ ಸುತ್ತುತ್ತಿರುವ ಮೊದಲ 
ಬಹಿರ್‌-ಗ್ರಹವನ್ನು ಪತ್ತೆ ಮಾಡಲು ಈ 
ವಿಧಾನವನ್ನು ಉಪಯೋಗಿಸಿದ್ದರು. 


ಬಾಕ್ಸ್‌ 3. ಬಾಹ್ಯಾಕಾಶಕ್ಷೆ ಹೋಗುವುದು ಏಕೆ? 


ಸುತ್ತುತ್ತಿರುವ ಗ್ರಹವು ಅಧಿಕ ದವ್ಯರಾಶಿ 
ಹೊಂದಿದ್ದರೆ, ಇದರ ಗುರುತ್ತಾಕರ್ಷಕ 
ಸೆಳತವು ಪೋಷಕ ನಕ್ಷತ್ರವನ್ನು 
ಹಿಲಾಡುವಂತೆ ಮಾಡುತ್ತದೆ. ಆತಿಥೇಯ 
ನಕ್ಷತ್ರದ ಈ ಅಲ್ಲ ಚಲನೆಯನ್ನು 
ಡಾಫ್ಟರ್‌ ಪರಿಣಾಮದ (ಬಾಕ್ಸ್‌ 2 
ನೋಡಿ) ಸಹಾಯದಿಂದ ಬಹಿರ್‌- 
ಗ್ರಹಗಳ ಇರುವಿಕೆಯನ್ನು ಪತ್ತೆ ಮಾಡಲು 
ಬಳಸಬಹುದು. 


ಜೂಪಿಟರ್‌ನಂಥ (ಗುರು) ದೈತ್ಯ 

ಅನಿಲ ಗ್ರಹಗಳು ತಮ್ಮ ಆತಿಥೇಯ 

ನಕ್ಷತ್ರ ಸೆಕೆಂಡಿಗೆ ಹತ್ತಾರು ಮೀಟರ್‌ 
ವೇಗದಲ್ಲ ಓಲಾಡುವಷ್ಟು ಚಲನೆಯನ್ನು 
ಉಂಟುಮಾಡುತ್ತವೆ. ಪ್ರಸ್ತುತ 
ತಂತ್ರಜ್ಞಾನದಿಂದ ಸೆಕೆಂಡಿಗೆ ಅರ್ಧಮೀಟರ್‌ 
ವೇಗದಲ್ಲ (ನಾವು ಆರಾಮವಾಗಿ 
ನಡೆದಾಡುವಷ್ಟು ವೇಗಕ್ಕೆ ಸಮ) ಆಗುವ 
ನಕ್ಷತ್ರಗಳ ಹಓಲಾಟವನ್ನು ಪತ್ತೆ ಮಾಡಲು 
ಸಾಧ್ಯವಾಗುತ್ತದೆ. ಈ ತಂತ್ರಜ್ಞಾನದ 


ಭೂಮಿಯ ವಾತಾವರಣ ಬಾಹ್ಯಾಕಾಶದ ಅಂಬಗಳನ್ನು ವಿರೂಪಗೊಳಸುತ್ತದೆ. ಇದು 

ನಾವು ಮಾಡುವ ಅಳತೆಗಳ ನಿಬರತೆಗೆ ಮಿತಿಯೊಡ್ಡುತ್ತದೆ. ಭೂಮಿಯ ವಾತಾವರಣದಿಂದ 
ಆಚೆ ಒಂದು ದೂರದರ್ಶಕವನ್ನು ಇಡುವುದರಿಂದ ಈ ನಿರ್ಬಂಧವು ನಿವಾರಣಿಯಾಗುತ್ತದೆ. 
ಬಾಹ್ಕಾಕಾಶವು ಸ್ಥಿರವಾದ ವೀಕ್ಷಣಾ ವೇದಿಕೆಯನ್ನು ಒದಗಿಸುವುದರಿಂದ ನಿಖರವಾದ ಖಗೋಳ 
ವಿಜ್ಞಾನದ ಅಧ್ಯಯನಗಳನ್ನು ನಡೆಸಲು ಬೇಕಾದ ಅತಿಸೂಕ್ಷ್ಯ ಅಳತೆಗಳನ್ನು ಪಡೆಯುವುದು 
ಸಾಧ್ಯವಾಗುತ್ತದೆ. (ಹೋಲಕೆಗಾಗಿ ಚಿತ್ರ ೭2 ನೋಡಿ) 


ಚಿತ್ರ 2೦. ಭೂಮಿ-ಬಾಹ್ಯಾಕಾಶ -— ಚಿಅದೇಶದ ಲಾಸ್‌ ಕಂಪ್ಯಾನಸ್‌ ವೀಕ್ಷಣಾಲಯದಿಂದ (ಎಡಗಡೆ 


ಇರುವುದು) ಮತ್ತು ಹಬಲ್‌ ಅಂತರಿಕ್ಷ ದೂರದರ್ಶಕದಿಂದ (ಬಲಗಡೆ ಇರುವುದು) ಪಡೆದ ಆಕಾಶದ 
ಒಂದು ಭಾಗದ ಚಿತ್ರಣವನ್ನು ಈ ಚಿತ್ರಗಳು ತುಲನಾತ್ಛಕವಾಗಿ ತೋರಿಸುತ್ತವೆ. ಹಬಲ್‌ ತೋರಿಸಿದ 
ಬಂಬದಲ್ಲಿ ಉತ್ತಮಗೊಂಡ "ಷತಯ ಜೊತೆಗೆ ಹೆಚ್ಚನ ಸಂಖ್ಯೆಯ ನಕ್ಷತ್ರಗಳನ್ನು ನೀವು ಗಮನಿಸಿದಿರಾ? 


Source: NASA. URL: https://www.nasa.gov/content/hubbles-first-light. License: Public domain. 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 17 


ಗಹದ ಹಾದು ಹರಗುಪವಿಸೆಲರಿವಿದಾದ ಪಖರಹೆಗಿಸು ಬದಲಾವಣೆ 


ಚಿತ್ರ ಇ. ಗ್ರಹವು ನಕ್ಷತ್ರವನ್ನು ಹಾದು ಹೋಗುವಾಗ ಪಡೆದ ಚಿತ್ರ - ಠೀ ಚಿತ್ರವು ಒಂದು ನಕ್ಷತ್ರದ ಪ್ರಕಾಶವು. 
ರಹಪೊಂದು ತನ್ನ ಮುಂದೆ ಹಾದು ಹೋಗುವಾಗ ಹೇಗೆ ಬದಲಾಗುತ್ತದೆ ಎಂದು ತೋರಿಸುತ್ತದೆ. ಗ್ರಹವು ನಕ್ಷತ್ರವನ್ನು 
ಮರೆಮಾಡುತ್ತಾ ಹೋದಂತೆ ನಕ್ಷತ್ರದ ಕಾಂತಿ ಕ್ರಮೇಣ ಕುಂದುತ್ತಾ ಹೋಗುತ್ತದೆ ಮತ್ತು ಗ್ರಹವು ಅದರ ಮುಂದೆ 
ಇರುವವರೆಗೂ ಅದೇ ಮಟ್ಟದಲ್ಲ ಸ್ಥಿರವಾಗಿರುತ್ತದೆ ತರುವಾಯ ತನ್ನ ಮೊದಲ ಕಾಂತಿಯನ್ನೇ ಪಡೆದುಕೊಳ್ಳುತ್ತದೆ. 


Credits: Super WASP, NASA. URL: http://www.superwasp.org/how.htm. License: Public domain. 


ಪ್ರತಿಯೊಂದು ಸುಧಾರಣೆಯೂ ಇತರ 
ರಹವ್ಯೂಹಗಳಲ್ಲ ಇರಬಹುದಾದ 
ಭೂಮಿಯಂಥ ಇನ್ನೂ ಸಣ್ಣದಾದ ಮತ್ತು 
ಶಿಲಾಮಯವಾದ ಗ್ರಹಗಳನ್ನು ಪತ್ತೆ 
ಮಾಡುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. 


ಖಗೋಳ ಮಾಪನ (Astrometry) 


ಖಗೋಳ ಮಾಪನ ಅಥವಾ ಅಸ್ಟೋಮೆಟ್ರ 
ಆಕಾಶದಲ್ಲ ನಕ್ಷತ್ರಗಳ ಸ್ಥಾನವನ್ನು 
ಸಾಧ್ಯವಾದಷ್ಟೂ ನಿಖರವಾಗಿ ಅಳತೆ 
ಮಾಡುವುದನ್ನು ಒಳಗೊಳ್ಳುತ್ತದೆ. 

ನಾವು ಈ ಮೊದಲೇ ನೋಡಿದಂತೆ, 
ರ್ರಹಪೊಂದರ ಇರುವಿಕೆ ಅದರ ನಕ್ಷತ್ರವನ್ನು 
ಸ್ವಲ್ಪ ಅಲ್ಲಾಡುವಂತೆ ಮಾಡುತ್ತದೆ. 

ಈ ಅಲುಗಾಟ ಆಕಾಶದಲ್ತ ನಕ್ಷತ್ರದ 


ಬಾಕ್ಸ್‌ 4. ಟ್ಯಾಟಯ ನಕ್ಷತ್ರ! 


ಸ್ಥಾನದಲ್ಲ ಆಗುವ ಸೂಕ್ಷ ಪಲ್ಲಟದಂತೆ 
ಕಂಡುಬರುತ್ತದೆ. ಈ ಬದಲಾವಣೆ 
(ಪಲ್ಲಟ) ಅತ್ಯಲ್ಲವಾಗಿರುವುದರಿಂದ 
ಅದನ್ನು ಪತ್ತೆಮಾಡಲು ಹೆಚ್ಚನ 
ನಿಖರತೆಯ ಮಾಪನಗಳ ಅಗತ್ಯವಿದೆ. ಈ 
ಕಾರಣದಿಂದಾಗಿಯೇ 2೦೦೨ರವರೆಗೂ 
ಬಹಿರ್‌-ಗ್ರಹಗಳ ಇರುವಿಕೆಯನ್ನು ಈ 
ವಿಧಾನದಿಂದ ಬಚಿತಪಡಿಸಿಕೊಳ್ಳಲು 
ಸಾಧ್ಯವಾಗಿರಲಲ್ಲ. 


2೦13ರಲ್ತ್ಲ ಯುರೋಪಿಯನ್‌ ಸ್ಟೇಸ್‌ 
ಏಜೆನ್ಸಿಯು ಕೇವಲ ಖಗೋಳ ಮಾಪನದ 
ಉದ್ದೇಶಗಳಗಾಗಿಯೇ ಗ್ಯೈಯಾ (Gaia) ಎ೦ಬ 
ಒಂದು ಅಂತರಿಕ್ಷ ವೀಕ್ಷಣಾಲಯವನ್ನು 
ಉಡಾವಣಿ ಮಾಡಿದ ನಂತರ ಬಗೋಳ 
ಮಾಪನ ಮಹತ್ತ್ವ ಪಡೆಯಿತು. ಹತ್ತು 


ವರ್ಷಗಳ ತನ್ನ ಜೀವಿತಾವಧಿಯಲ್ಲ ಗೈಯಾ 
ವೀಕ್ಷಣಾಲಯ ಸುಮಾರು 7೦,೦೦೦ 
ಬಹಿರ್‌ರ್ರಹಗಳನ್ನು ಪತ್ತೆಮಾಡಿ ಅವುಗಳ 
ಪರಿಭ್ರಮಣ ಪಥಗಳ ಲಕ್ಷಣಗಳನ್ನು 
ವಿವರಿಸಲು ನಮ್ಮನ್ನು ಸಮರ್ಥರನ್ನಾಗಿಸುತ್ತದೆ 
ಎಂದು ನಿರೀಕ್ಷಿಸಲಾಗಿದೆ. 


ಸಂಕ್ರಮಣ ವಿಧಾನ (Transit Method) 


ಒಂದು ನಕ್ಷತ್ರ ಮತ್ತು ಅದರ ಗ್ರಹ ನಮ್ಮ 
ಕಡೆಗೆ ಒಂದೇ ರೇಖೆಯಲ್ಲ ಕಂಡು-ಗ್ರಹವು 
ನಕ್ಷತ್ರವನ್ನು ಹಾದು ಹೋಗುವಾಗ ಅದನ್ನು 
ಮರೆಮಾಡಿದ ಸಂದರ್ಭದಲ್ಲ ನಾವು 
ಸಂಕ್ರಮಣ (Transit) ವಿಧಾನವನ್ನು ಬಹಿರ್‌- 
ಗ್ರಹಗಳನ್ನು ಕಂಡುಹಿಡಿಯಲು ಬಳಸುತ್ತೇವೆ. 


ಈ ಗ್ರಹಣದ ಸಮಯದಲ್ತ ನಕ್ಷತ್ರದ ಪ್ರಕಾಶ 
ಎಂದಿಗಿಂತ ಅತ್ಯಲ್ಲ ಕಡಿಮೆಯಾಗುತ್ತದೆ. 
ಸಾಕಷ್ಟು ಕಾಲಾವಧಿಯವರೆಗೆ ನಕ್ಷತ್ರಗಳ 
ಕಡೆಗೆ ತಿರುಗಿಸಿ ಇಟ್ಟರುವ ಅಧಿಕ 
ಪೃಥಕ್ಷರಣವುಳ್ಳ ದೂರದರ್ಶಕಗಳು 

(High resolution telescope) ಮಾಡುವ 
ವೀಕ್ಷಣೆಗಳ ಮೂಲಕ ನಕ್ಷತ್ರದ 

ಪ್ರಕಾಶ ಕಡಿಮೆಯಾಗಿರುವುದನ್ನು ಪತ್ತೆ 
ಮಾಡಬಹುದು. ಹೋಷಕ ನಕ್ಷತ್ರಕ್ಕೆ 
ಸಮೀಪದ ಪಥವನ್ನು ಹೊಂದಿರುವ ದೊಡ್ಡ 
ಗಾತ್ರದ ಗ್ರಹಗಳಗೆ ಸಂಬಂಧಿಸಿದಂತೆ 

ಈ ವಿಧಾನ ಅತ್ಯುತ್ತಮವಾಗಿ ಕೆಲಸ 
ಮಾಡುತ್ತದೆ. ಏಕೆಂದರೆ ಅಂತಹ ಗ್ರಹ, 
ನಕ್ಷತ್ರದ ಪ್ರಕಾಶದಲ್ಪ ಸುಲಭವಾಗಿ ಪತ್ತೆ 
ಮಾಡಬಹುದಾದ ಹೆಚ್ಚನ ಇಳತವನ್ನು 
ಉಂಟುಮಾಡುತ್ತದೆ. 


ಇಂದಿನವರೆಗೆ, ಈ ವಿಧಾನ ಗರಿಷ್ಠ 
ಸಂಖ್ಯೆಯ ಬಹಿರ್‌-ಗ್ರಹಗಳ ಅದರಲ್ಲೂ 
ಭೂಮಿಯಂಥ ಗ್ರಹಗಳ ಅನ್ನೇಷಣಿಯ 

ಫಲ ಕೊಟ್ಟದೆ. ಇಂತಹ ಗ್ರಹಗಳ ಬದ್ಗೆ ತಾನೆ 
ನಾವು ಹೆಚ್ಚಿನ ಆಸಕ್ತಿ ಹೊಂದಿರುವುದು! ಈ 
ಬೃಹತ್‌ ಸಂಖ್ಯೆಯ ಬಹಿರ್‌-ಗ್ರಹಗಳ ಪತ್ತೆಗೆ 
2೦೦೨ರಲ್ಲ ಅಂತರಿಕ್ಷಕ್ಕೆ ಉಡಾವಣಿ ಮಾಡಿದ 
ಅಂತರಿಕ್ಷ-ಆಧಾರಿತ ಕೆಪ್ಲರ್‌ ಮಿಷನ್‌ ಮುಖ್ಯ 


ನಕ್ಷತ್ರ 1 8462852 ಮೊದಲು ಅದನ್ನು ಕಂಡುಹಿಡಿದ ಲ್ಯಾಬತಾ. ಎಸ್‌. ಬೋಯಾಜಯಾನ್‌ (Tabetha.5.Bಂyajian) ಎ೦ಬ ವಿಜ್ಞಾನಿಯ 
ನೆನೆಪಿಗಾಗಿ ಇಟ್ಟ ಅಡ್ಡ ಹೆಸರು-ಲ್ಯಾಚಯ ನಕ್ಷತ್ರವೆಂದೇ ಪ್ರಸಿದ್ಧಿ ಪಡೆದಿದೆ. ಈ ನಕ್ಷತ್ರವನ್ನು ಕೆಪ್ಲರ್‌ ದೂರದರ್ಶಕ ಪತ್ತೆ ಮಾಡಿತು ಹಾಗೂ ಇದು 
ವಿಚಿತ್ರ ರೀತಿಯಲ್ಲ ಪ್ರಕಾಶಮಾನವಾಗುವ ಮತ್ತು ಮಬ್ದಾಗುವ ಘಫಟನಾವಳಯನ್ನು ತೋರಿಸಿತು ಎಂಬುದನ್ನೂ ಕಂಡುಹಿಡಿಯುತು. ನಕ್ಷತ್ರದ ಈ 
ವಿಚಿತ್ರ ವರ್ತನೆ ಅನ್ಯಗ್ರಹ (£೬r8-terrestrial) ಜೀವಿಗಳ ಬಣ್ಣೆ ಉತ್ತುಕತೆ ಇರುವವರು ಪ್ವಲ್ಪ್ಲ ಸಮಯ ಎಚ್ಚರದಿಂದ ನಿರೀಕ್ಷಿಸುವಂತೆ ಮಾಡಿತು. 

ಈ ವ್ಯತ್ಯಾಸಗಳನ್ನು ಸ್ವಾಭಾವಿಕ ಕಾರಣಗಳ ಮೂಲಕ ವಿವರಿಸುವ ಪ್ರಯತ್ನಗಳು ವಿಫಲವಾದಾಗ, ಈ ವ್ಯತ್ಯಾಸಗಳು ಆ ನಕ್ಷತ್ರದ ಶಕ್ತಿಯನ್ನು 
ಉಪಯೋಗಿಸಿಕೊಳ್ಳಲು ಒಂದು ಮುಂದುವರಿದ ನಾಗರಿಕತೆಯ ಜನ ಕಟ್ಟರಬಹುದಾದ ಡೈಸನ್‌ ಹಿಂಡುಗಳು (Dyson's swarms) ಎನ್ನುವ 
ಸಂರಚನೆಗಳ ಕಾರಣದಿಂದ ಉಂಬಾಗುತ್ತಿರಬಹುದೆಂದು ವಿಜ್ಞಾನಿಗಳು ಸೂಚಿಸಿದರು. ಆದರೆ, ಅನ್ಯಗ್ರಹ ಬುದ್ಧಿಜೀವಿಯ ಅನ್ವೇಷಣೆ (Search for extra- 
terristrial Intelligence-SETI) aow ತಂಡವೊಂದು ಈ ನಕ್ಷತ್ರದ ಸುತ್ತಮುತ್ತ ಇರಬಹುದಾದ ಬುದ್ಧಿವಂತ ಅನ್ಯಗ್ರಹ ಜೀವಿಗಳಂದ ಸಂಕೇತಗಳನ್ನು 
ಪತ್ತೆ ಮಾಡಲು ಪ್ರಯತ್ನ ಮಾಡಿದಾಗ ಅಂತಹ ಯಾವ ಸಂಕೇತವೂ ದೊರೆಯಲಲ್ಲ. 


18 ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಕಾರಣವಾಗಿದೆ. ಈ ಮಿಷನ್‌ ಸಂಕ್ರಮಣ 
ವಿಧಾನವನ್ನು ಉಪಯೋಗಿಸಿಕೊಂಡು 
ನಮ್ಮ ಭೂಮಿಯ ಗಾತ್ರದ ಮತ್ತು 
ಅದಕ್ಕೂ ಕಡಿಮೆ ಗಾತ್ರದ ಗ್ರಹಗಳನ್ನು ಪತ್ತೆ 
ಮಾಡಲು ನಮ್ಮ ಆಕಾಶಗಂಗೆಯ (Milky 
way) ಕೆಲವು ಭಾಗಗಳನ್ನು ಸರ್ವೇಕ್ಷಣೆ 
ಮಾಡುತ್ತದೆ. ಕೆಪ್ಲರ್‌ ಮಿಷನ್‌ ಇದುವರೆಗೆ 
4706 ಸ್ಥಾನಾನ್ಹೇಷಿ ಬಹಿರ್‌-ಗ್ರಹಗಳನ್ನು f 
ಅನ್ನೇಷಿಸಿದ್ದು ಅವುಗಳಲ್ಲ 233೦ ಬಹಿರ್‌- Lo. OGLE-TR-113 
ಗ್ರಹಗಳೆಂದು ದೃಢಪಟ್ಟದೆ. ಕೆಪ್ಪರ್‌ 
ಮಿಷನ್‌ನ ಈ ಆಶ್ಚರ್ಯಜನಕ ಯಶಸ್ವಿಗೆ 
ಅದನ್ನು ಅಂತರಿಕ್ಷದಲ್ಲರಿಸಿರುವುದೇ ಮುಖ್ಯ 
ಕಾರಣವಾಗಿದೆ. 


ಗುರುತ್ತ ಸೂಕ್ಷ್ಮ ಮಸೂರನ 
(Gravitational Micro Lensing) 
ಬೃಹತ್‌ ಕಾಯಗಳು ತಮ್ಮ ಸುತ್ತ 
ಇರುವ ಬೆಳಕನ್ನು ಬದ್ಗಿಸಬಲ್ಲವು ಎಂದು 


ಸಾಮಾನ್ಯ ಸಾಪೇಕ್ಷತಾ ಸಿದ್ದಾಂತ OGLE-TR- 132 
ನಮಗೆ ತಿಅಸುತ್ತದೆ. ಗುರುತ್ಸ-ಸೂಕ್ಷ್ಯ 1 
ಮಸೂರನ (Gravitational Micro Lensing) 0.1 Bes bi 0.05 0.1 


ಎಂದು ಕರೆಯುವ ಈ ಪರಿಣಾಮವು 
ಸಮೀಪದ ಒಂದು ಮಂದ ಪಕಾಶದ ಚಿತ್ರ 4. ವಾಸ್ತವ ಜಗತ್ತಿನಲ್ಪ ವಿಜ್ಞಾನ - ಈ ಚಿತ್ರದಲ್ಲ ಕಪ್ಪು ಚುಕ್ಕೆಗಳು ಗ್ರಹಗಳಗೆ ಪೋಷಕವಾದ ಒಂದು 
ಾ್‌ ನಕ್ಷತ್ರದ ಪ್ರ್ಷಕಾಶದಲನ ಬದಲಾವಣೆ ವಾಸ್ಪವವಾಗಿ ಹೇಗೆ ಕಾಣಿಸುತ್ತದೆ ಎಂಬುದನ್ನು ತೋರಿಸುತ್ತವೆ. 
ಇಲ್‌ ke [sd pir pr a pr 
ನಕ್ಷತ್ರ ದೂರದ ನಕ್ಷತ್ರವೊಂದನ್ನು ಹಾದು 


Credits: ESO. URL: https://www.eso.org/public/news/es00415/. License: Public domain. 
ಹೋದಾಗ ದೂರ ನಕ್ಷತ್ರದ ಪ್ರಕಾಶವನ್ನು 
ವರ್ಧಿಸುತ್ತದೆ. ಉರಿಯುತ್ತಿರುವ 


ಮೇಣದ ಬತ್ತಿಯ ಜ್ಞಾಲೆಯನ್ನು ನಾವು ಹಿನ್ನೆಲೆಯಲ್ಪರುವ ದೂರ ನಕ್ಷತ್ರದ ಪ್ರಕಾಶ ಬಂದು. ಅದರ ಮುನ್ನೆಲೆಯಲ್ಪರುವ ನಕ್ಷತ್ರ 
ಒಂದು ವೈನ್‌ಗ್ಲಾಸ್‌ನ ತಳದ ಮೂಲಕ ಮೊದಲು ಹೆಚ್ಚಾಗುತ್ತದೆ. ನಂತರ ಅದರ ಪೂರ್ತಿಯಾಗಿ ದೂರ ಸರಿದು ಹೋದಾಗ 
ನೋಡಿದಾಗ ಉಂಬಾಗುವ ಪರಿಣಾಮಕ್ಕೆ ಈ ಮುಂದಿರುವ ಅಗೋಚರ ನಕ್ಷತ್ರ ಅದನ್ನು ದೂರ ನಕ್ಷತ್ರದ ಬೆಳಕು ಪುನಃ ತನ್ನ 
ಪರಿಣಾಮ ಸಾದ್ಯಶ್ಯವಾಗಿದೆ. (ಚಿತ್ರ 5ರಲ್ಲ ಹಾದು ಹೋಗುತ್ತಾ ಇದ್ದಂತೆ ಪ್ರಕಾಶವು ಮೊದಲನ ಪ್ರಕಾಶಕ್ಕೆ ಹಿಂದಿರುಗುತ್ತದೆ. 
ತೋರಿಸಿದಂತೆ) ಒಂದೇ ಸಮನಾಗಿ ಕಡಿಮೆಯಾಗುತ್ತ ಮುನ್ನೆಲೆಯಲ್ಲರುವ ನಕ್ಷತ್ರವು ತನ್ನ ಸುತ್ತ 


errr iy. ME 


| 


he i me 


9 


ಚಿತ್ರ ೮. ಕೆಪ್ಲ್ನರ್‌ನ ಅಭೂತಪೂರ್ವ ಸಾಧನೆ! - ಈ ಹಿಸ್ಟೋಗ್ರಾಮ್‌ 1೨೨5 ರವರೆಗೆ ಚಿತ್ರ 6. ಗುರುತ್ತ ಮಸೂರದ ಒಂದು ಮಾದರಿ - ಒಂದು ವೈನ್‌ ಗ್ಲಾಸ್‌ ತನ್ನು 


ಪತ್ತೆ ಮಾಡಿರುವ ಬಹಿರ್‌-ಗ್ರಹಗಳ ಸಂಖ್ಯೆಯನ್ನು ತೋರಿಸುತ್ತದೆ. ಕೆಪ್ಲರ್‌ ತಂಡ ಹಿಂದೆ ಇರಿಸಿದ ಮೇಣದಬತ್ತಿಯ ಬೆಳಕನ್ನು ವಿರೂಪ ಗೊಳಸುವ ರೀತಿಯು 
ಸುಮಾರು ಒಂದು ಸಾವಿರ ಗ್ರಹಗಳನ್ನು ಪತ್ತೆಮಾಡಿದುದನ್ನು ಘೋಷಿಸಿದ ನಂತರ ಬೃಹದಾಕಾರದ ವಸ್ತುಗಳು ಬೆಳಕನ್ನು ವಿರೂಪ ಗೊಳಸುವ ರೀತಿಯನ್ನು 
ರ್ರಹಗಳು ಪತ್ತೆಯಾದ ಸಂಖ್ಯೆಯಲ್ಲಿ ಇದ್ದಕ್ಕಿದ್ದಂತೆ ಏರಿಕೆಯಾಗಿರುವುದನ್ನು ಗಮನಿಸಿ. ಬಹುಪಾಲು ಹೋಲುತ್ತದೆ. 

Credits: NASA. URL: https://www.nasa.gov/content/exoplanet-discoveries. Credits: KIPAC, Kavli Insitute of Particle Physics and Cosmology. 
License: Public domain. URL: http://kipacweb.stanford.edu/research/gravitational_lensing. 


License: Public domain. 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 19 


ಗು ಕೃ ಮಸೂರನ (Gravitational Microlensing) 


ಗತೆ ಗತ ಹಗಗ ಪ್ರಹಾವ ಪಾನು ಹಿಗೆ ಕಸದ ರುಗೆ ತಗ 


pe J F seine 


ಸಿ. ಕ 3 ಸ್ಯ F, 
&} | | 
"1% #.h 


ಗಹದ ಕಾದ 


three "ee" 


ಚಿತ್ರ 7. ಸೂಕ್ಷ್ಮ ಮಸೂರನದ (Microlensing)ವಿವರ - ಗುರುತ್ಯ ಮಸೂರನ ತಂತ್ರ ಹೇಗೆ ನಡೆಯುತ್ತದೆ ಎಂಬುದನ್ನು ಈ ಚತ್ರ ತೋರಿಸುತ್ತದೆ. 
Credits: LCOGT, IFLSCIENCE. URL: https://lco.global/files/spacebook/Gravitational%20Microlensing%20timeline.png. License: Public domain. 


ಪರಿ್ರಮಿಸುತ್ತಿರುವ ಯಾವುದಾದರೂ 
ಗ್ರಹವನ್ನು ಹೊಂದಿದ್ದರೆ. ಈ ಗ್ರಹವೂ 
ಅಲ್ದಾವಧಿಯಲ್ಲ ಹಿನ್ನೆಲೆಯ ನಕ್ಷತ್ರದ 
ಪ್ರಕಾಶವನ್ನು ಹೆಚ್ಚಿಸುವ ಪರಿಣಾಮಕ್ಕೆ 
ತನ್ನ ಕೊಡುಗೆಯನ್ನು ನೀಡುತ್ತದೆ. (ಚಿತ್ರ 
6ನ್ನು ನೋಡಿ). ಈ ಪರಿಣಾಮವನ್ನು 
ಪತ್ತೆ ಮಾಡಬಹುದು ಮತ್ತು ಬಹಿರ್‌- 
ಗ್ರಹಗಳ ಇರುವಿಕೆಯ ಬಗ್ಗೆ ತೀರ್ಮಾನ 
ಕೈಗೊಳ್ಳಬಹುದು. 


ಪ್ರತ್ಯಕ್ಷ ಚಿತ್ರಣ (Direct Imaging) 

ಈ ಮೊದಲೇ ತಿಆನಿದಂತೆ. ದೃಗ್ಲೋಚರ ಚಿತ್ರ 8. ನೆರೆಹೊರೆಯವರ ಘೋಟೋ ತೆಗೆಯುವುದು - ಈ ಚತ್ರ ಗಔ8799 ಎಂಬ ಒಂದೇ ನಕ್ಷತ್ರದ ಸುತ್ತ 

DSSS Se ಸುತ್ತುತ್ತಿರುವ ಮೂರು ರ್ರಹಗಳಂದ - ಗಔ8799 b, ಮತ್ತು ರೆ- ನಾವು ಪಡೆಯುತ್ತಿರುವ ಬೆಳಕಿನ ಬಣ್ಣೆ 
k SS .- ತೋರಿಸುತ್ತದೆ. X ಎಂದು ಗುರುತಿಸಿರುವ ಸ್ಥಕದಲ್ಲ ನಕ್ಷತ್ರವಿದೆ. ಮೂರು ಗ್ರಹಗಳೂ ಜ್ಯೂಪಿಟರ್‌ (ಗುರು) 

ME eS ರ್ರಹದಂತೆ, ಆದರೆ ಅದಕ್ಕಿಂತ ಅಧಿಕ ಗಾತ್ರದ ಅನಿಲ ದ್ಯತ್ಯಗಳು ಎಂದು ಯೋಚಿಸಲಾಗಿದೆ. 

ಒಂದು ಶತಕೋಟಯಷ್ಟು ಹೆಚ್ಚು 


Credits: NASA/JPL-Caltech/Palomar Observatory. URL: http://www.nasa.gov/topics/universe/features/ 
ಪ್ರಕಾಶಮಾನವಾಗಿದೆ. ಆದಾಗ್ಯೂ, exoplanet20100414-a.html. License: Public domain. 


20 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಬಾಕ್ಸ್‌ 5. ಅವು ಹೇಗೆ ಕೆಲಸ ಮಾಡುವುವು 
ಎಂದು ನೋಡಿ! 

ಇಲ್ಲ ವಿವರಿಸಲಾದ ಎಲ್ಲ ಪತ್ತೆ ಹಚ್ಚುವಿಕೆ 
ತಂತ್ರಗಳು ಹೇಗೆ ಕೆಲಸ ಮಾಡುವುವು 
ಎಂದು ನೋಡಲು ಗtಃps://exoplanets. 
nasa.gov/interactable/11/. wow 
ಜಾಲತಾಣಕ್ಕೆ ಭೇಟ ಕೊಡಿ. 


ಅವಗೆಂಪು (॥ಗrard) ತರಂಗಾಂತರಗಳಲ್ಪ- 
ಅಂದರೆ ದೃಗ್ಲೋಚರ ಬೆಳಕಿಗಿಂತ ಧೀರ್ಪ4 
ತರಂಗಾಂತರಗಳಲ್ಲ-ನಮ್ಮ ಸೂರ್ಯ ಗುರು 
ರಹಕ್ಕಿಂತ (ಜ್ಯೂಪಿಟರ್‌ಗಿಂ೦ತ) ಮೂರು 

ಪಟ್ಟು ಮಾತ್ರ ಹೆಚ್ಚು ಪ್ರಕಾಶಮಾನವಾಗಿದೆ. 
ಅನುಕೂಲಕರ ಪರಿಸ್ಥಿತಿಗಳಲ್ಲ, ಈ 
ತರಂಗಾಂತರಗಳಲ್ಲ ರಹವ್ಯೂಹದ 

ಚಿತ್ರಣ ಪಡೆಯಬಹುದು. ಉದಾಹರಣಿಗೆ, 
ಒಂದು ಗ್ರಹ ಅದರ ನಕ್ಷತ್ರದಿಂದ ಬಹಳ 
ದೂರದಲ್ಲದ್ದು, ನಕ್ಷತ್ರದಿಂದ ಬರುವ 
ಬೆಳಕನ್ನು ನಾವು ಮರೆಮಾಡಿದರೆ, ಮಂದ 
ಬೆಳಕಿನ ಗ್ರಹವು ಗೋಚರವಾಗುತ್ತದೆ. 

ಈ ಚಿತ್ರಣ ವಿಧಾನ ಇತೀಚೆಗಷ್ಟೆ 
ಆರಂಭವಾಗಿದ್ದು, ಇದುವರೆಗೆ ಸುಮಾರು 33 
ಗ್ರಹಗಳನ್ನು ಕಂಡುಹಿಡಿಯಲು ನಮ್ಮನ್ನು 
ಸಮರ್ಥರನ್ನಾಗಿಸಿದೆ. 


ದಾಪುಗಾಲನ್ನು ಇಡುವುದು! 

ನಮ್ಮ ಸೌರವ್ಯೂಹದ ಜೀವಿತಾವಧಿ ನಮ್ಮ 
ಜೀವಿತಾವಧಿಗಿಂತ ಊಹಿಸಲಾಗದಷ್ಟು 
ದೀರ್ಷವಾಗಿರುವುದರಿಂದ ಇದರ 
ಉಗಮ ಮತ್ತು ವಿಕಾಸವನ್ನು ಅಧ್ಯಯನ 
ಮಾಡಲು ಅನೇಕ ಪೀಳಆಗೆಗಳ ನಿರಂತರ 
ಸಂಶೋಧನೆಯಿಂದಲೂ ಸಾಧ್ಯವಿಲ್ಲ. 
ವಿಕಾಸದ ಬೇರೆ ಬೇರೆ ಹಂತಗಳಲ್ಪರುವ 


ಬಾಕ್ಸ್‌ 6. ನಾಗರಿಕ ವಿಜ್ಞಾನಿಯಾಗಿರಿ! 


ಇದೇ ರೀತಿಯ ವ್ಯೂಹಗಳನ್ನು ಅಧ್ಯಯನ 
ಮಾಡುವುದು ಮತ್ತು ಅವುಗಳ೦ದ 
ಸಂಗ್ರಹಿಸುವ ಸಾಕ್ಲ್ಯಾಧಾರಗಳನ್ನು 
ಒಟ್ಟುಗೂಡಿಸಿ ಅಧ್ಯಯನ ಮಾಡುವುದು 
ಈ ಸಮಸ್ಯೆಯ ಪರಿಹಾರಕ್ಕೆ ಉತ್ತಮ 
ಮಾರ್ಗವಾಗಿದೆ. 


ನಾವು ಈಗ ತಾನೆ ತಿಅದುಕೊಂಡಂತೆ, 
ಇತರ ಗ್ರಹವ್ಯೂಹಗಳ ಇರುವಿಕೆ 
ಅಸಾಮಾನ್ಯವಾದುದೇನಲ್ಲ. ನಾವು 
ಅವುಗಳನ್ನು ಸಾಕಷ್ಟು ಸಂಖ್ಯೆಯಲ್ಲ 

ಮತ್ತು ಅವುಗಳ ವೈವಿಧ್ಯತೆಯಲ್ಲ ಪತ್ತೆ 
ಮಾಡಬಲ್ಲಿವಾದರೆ ಮಾತ್ರ ಅವುಗಳ 

ಬಗೆಗೆ ಅಧ್ಯಯನ ಮಾಡುವುದು 
ಸಾಧ್ಯವಾಗುತ್ತದೆ. ವಾಸ್ತವಾಗಿ, ಮೊಟ್ಟ 
ಮೊದಲು 19೨೭ ರಲ್ತ್ಪ ಮೊದಲ ಬಹಿರ್‌- 
ರಹವನ್ನು ಪತ್ತೆಮಾಡಿದಂದಿನಿಂದ ನಾವು 
ಬಹಳ ದೂರ ನಡೆದು ಬಂದಿದ್ದೇವೆ. ಪ್ರಸಿದ್ಧ 
ಹಬಲ್‌ ದೂರದರ್ಶಕ ಮತ್ತು ಕೆಫ್ಪರ್‌ಮಿಷನ್‌ 
ಒಳಗೊಂಡಂತೆ ಪ್ರಸ್ತುತ ತಂತ್ರಜ್ಞಾನ 
ಈಗಾಗಲೇ ಸೌರವ್ಯೂಹದಿಂದ ಆಚೆಗೆ ಇರುವ 
ಸಾವಿರಾರು ಗ್ರಹಗಳನ್ನು ಪತ್ತೆ ಮಾಡಲು 
ಸಹಾಯ ಮಾಡಿದೆ ಮತ್ತು ಪ್ರತಿಯೊಂದು 
ಪಗತಿ ಆದಾಗಲೂ ಇನ್ನೂ ಅನೇಕ ಗ್ರಹಗಳ 
ಬಗ್ಗೆ ನಾವು ತಿಆಯಬಹುದು. 


ಅಮೆರಿಕಾದ ಅಂತರಿಕ್ಷ ಅಧ್ಯಯನ 
ಸಂಸ್ಥೆಯಾದ ನಾಸಾ (NASA) 2೦17ರ 
ಒಂದು ಸಂಕ್ರಮಣ ವಿಧಾನ ಬಹಿರ್‌-ಗ್ರಹ 
ಸರ್ವೇಕ್ಷಣ ಉಪಗ್ರಹವನ್ನು (Transiting 
Exoplanet Survey Satelite-TESS) 
ಅಂತರಿಕ್ಷಕ್ಷೆ ಉಡಾವಣಿ ಮಾಡುವ ವಿಶ್ವಾಸ 
ಹೊಂದಿದೆ. ಈ ಸರ್ಮೇಕ್ಷಣಿಯ ಗುರಿ 
ನಮ್ಮ ಭೂಮಿಯ ಗಾತ್ರದಷ್ಟಿರುವ ಹಾಗೂ 
ಜ್ಯೂಪಿಟರ್‌ ಗ್ರಹಕ್ಕಿಂತ ದೊಡ್ಡದಾದ 


ಗ್ರಹಗಳನ್ನು ಮತ್ತು ಅವುಗಳ ವಿವಿಧ 
ಬಗೆಯ ಪೋಷಕ ನಕ್ಷತ್ರಗಳನ್ನು 
ಸರ್ಮೇಕ್ಷಣಿ ಮಾಡುವುದಾಗಿದೆ. ಇದೇ 
ರೀತಿ 2೦18ನೇ ವರ್ಷದಲ್ಲ ಅಂತರಿಕ್ಷ 
ಪಥದಲ್ಲಡಲು ಯೋಜಸಿರುವ ಜೇಮ್ಮ್‌ 
ವೆಬ್‌ ಅಂತರಿಕ್ಷ ದೂರದರ್ಶಕ (James 
Webb Space Telescope) ಬಖಹಿರ್‌-ಗ್ರಹಗಳ 
ವಾತಾವರಣಗಳನ್ನು ಅಧ್ಯಯನ ಮಾಡಿ, 
ಆ ಜಗತ್ತುಗಳಲ್ಲನ ಪರಿಸರ ಸಂಬಂಧಿತ 
ಪರಿಸ್ಥಿತಿಗಳ ಮೇಲೆ ಬೆಳಕು ಚೆಲ್ಲುವುದು. 


ನಾವೀಗ ನವಜಾತ ಗ್ರಹವ್ಯೂಹಗಳ 

ಬದ್ಧೆ ನೋಡಬಹುದು ಮತ್ತು ತನ್ಯೂಲಕ 
ರಹವ್ಯೂಹಗಳು ರೂಪುಗೊಂಡ ಆರಂಭಕ 
ಹಂತಗಳನ್ನು ಅರ್ಥಮಾಡಿಕೊಳ್ಳಬಹುದು: 
ಇವುಗಳಗಿಂತ ಸ್ವಲ್ಪ ಹಿರಿಯ ಗ್ರಹವ್ಯೂಹಗಳು 
ಗ್ರಹಗಳ ಅಂತರಕ್ರಿಯೆಯ ಬಣ್ಣೆ ತಿಆಸುತ್ತವೆ: 
ಮೃತ ನಕ್ಷತ್ರಗಳನ್ನು ಸುತ್ತುತ್ತಿರುವ ಕೆಲವು 
ವೈಪರೀತ್ಯ ಗ್ರಹಗಳು (extreme planets) 
ಸಂಭಾವ್ಯ ವಿಕಾಸದ ವಿವಿಧ ಪಥಗಳ 

ಬಗ್ಗೆ ನಮಗೆ ತಿಅಸುತ್ತವೆ. ನಾವು ಈ ರೀತಿ 
ತಿಆದಕೊಳ್ಳುವ ದತ್ತಾಂಶಗಳ ಆಧಾರದ 
ಮೇಲೆ ನಮ್ಮದೇ ಆದ ಸೌರವ್ಯೂಹ 
ರೂಪುಗೊಂಡಿದ್ದರ ಬಣ್ಣೆ ಇರುವ 
ಸಿದ್ದಾಂತಗಳನ್ನು ಪರೀಕ್ಷಸಬಹುದು. ನಾವು 
ಬಹಿರ್‌-ಗ್ರಹಗಳ ವಾತಾವರಣಗಳನ್ನು 
ಅಧ್ಯಯನ ಮಾಡಬಹುದು ಮತ್ತು ಅವುಗಳ 
ವಾಸಯೋಗ್ಯತೆಯನ್ನು ಬಹಳ ಮಲ್ಪಗೆ 
ನಿರ್ಧರಿಸಬಹುದು. ಆದರೆ ಪ್ರಮುಖವಾಗಿ 
ಇಲ್ಲಂದಾಚೆಗೆ ವಾಸಿಸಲು ಯೋಗ್ಯವಾದ 
ಜಗತ್ತುಗಳ ಮತ್ತು ಬುಧ್ಧಿವಂತ ನಿವಾಸಿಗಳ 
ಬಧ್ಗೆ ನಮ್ಮ ಕುತೂಹಲವನ್ನು ತೃಪ್ತಿಪಡಿಸಲು 
ಬಹಿರ್‌-ಗ್ರಹಗಳ ಅಧ್ಯಯನ ನಾವು 
ಹಾಕಿರುವ ಪ್ರಮುಖ ದೊಡ್ಡ ಹೆಜ್ಜೆಯಾಗಿದೆ. 


ಆಕಾಶಗಂಗೆಯು ಕೆಪ್ಲರ್‌ ಮಿಷನ್‌ನಂತಹ ಬೃಹತ್‌ ಯೋಜನೆಗಳಂ೦ದ ಅನ್ವೇಷಿಸಲ್ಪಟ್ಟ ಬಹಿರ್‌ಗ್ರಹಗಳು ಇರುವ ಸ್ಥಳಗಳನ್ನು ಬಹಳ ಆನಂದದಿಂದಲೇ 
ತಿಆಸಿಕೊಲ್ಲದೆ. ಅಪಾರ ಪ್ರಮಾಣದ ದತ್ತಾಂಶಗಳನ್ನು ಸಂಗ್ರಹಿಸಲಾಗಿದ್ದು, ಅವುಗಳನ್ನು ಅರ್ಥೇೈಸಬೇಕಾದರೆ ಅಪಾರವಾದ ಮಾನವ ಸಂಪನ್ಮೂಲವು 
ಬೇಕಾಗುವುದು. "ಪ್ಲಾನೆಟ್‌ ಹಂಟರ್ತ್‌' (ಗ್ರಹಗಳ ಬೇಟಿಗಾರರು) ಒಂದು ನಾಗರಿಕ ಯೋಜನೆ. ಇದು ಬಹಿರ್‌-ಗ್ರಹಗಳ ಅಸ್ತಿತ್ಸ್ನದ ಸುಳವು ನೀಡುವ 
ಸಂಕೇತಗಳನ್ನು ಹೊರಸೆಕೆಯಲು ವಿನ್ಯಾಸಗಳನ್ನು ಗುರುತಿಸುವಲ್ಲರುವ ಮಾನವನ ಸಾಮರ್ಥ್ಯವನ್ನು ಬಳಸಿಕೊಳ್ಳುತ್ತದೆ. ಈ ಯೋಜನೆ 

ಸುಮಾರು 3೦೦,೦೦೦ ಪ್ಟಯಂಸೇವಕರನ್ನು ಹೊಂದಿದೆ. ಈ ಯೋಜನೆಗೆ ಅನೇಕ ಗ್ರಹಗಳ ಅನ್ವೇಷಣಿ ಮಾಡಿದ ಹೆಗ್ಗಳಕೆಯುದೆ. ಲ್ಯಾಟ ನಕ್ಷತ್ರದ 
ವಿಲಕ್ಷಣತೆಯನ್ನು ಕಂಡುಹಿಡಿದದ್ದು ಈ ಯೋಜನೆಯೇ! ನಿಮಗೆ ಬಹಿರ್‌ಗ್ರಹಗಳನ್ನು ಅನ್ನೇಷಿಸುವ ಆಸಕ್ತಿಯುದ್ದರೆ "ಪ್ಲಾನೆಟ್‌ ಹಂಟರ್ದ್‌' ಗುಂಪು 
ಖಂಡಿತವಾಗಿಯೂ ಸಂತೋಷದಿಂದ ನಿಮ್ಮನ್ನು ಸೇರಿಸಿಕೊಳ್ಳುತ್ತದೆ. www.planethunters.org - Be ಜಾಲತಾಣಕ್ಕೆ ಭೇಟ ಕೊಡಿ. ವಿಜ್ಞಾನಿಗಳಗೆ ಹೊಸ 


ಜಗತ್ತುಗಳನ್ನು ಅನ್ಟೇಷಿಸಲು ನೆರವು ನೀಡಿ. 


ಸೂಚನೆ: ಲೇಖನ ಶೀರ್ಷಿಕೆಯ ಹಿನ್ನೆಲೆಯಲ್ಲ ಇರುವ ಚಿತ್ರದ ಕೃಪೆ: Kepler Mission Overview, NASA Ames/ W Stenzel, Wikimedia Commons. 
URL: https://en.wikipedia.org/wiki/File:NASA-KeplerSpaceTelescope-ArtistConcept-20141027.jpg. License: Public Domain. 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 21 


ನೀವು ಇನ್ನೂ ಹೆಚ್ಚಿಗೆ ತಿಆದುಕೊಳ್ಳಬೇಕೆ? 


1 ಪತ್ತೆ ಮಾಡುವ ತಂತ್ರಗಳ ಬದ್ದೆ ಒಂದು ಬಹಳ ತಾಂತ್ರಿಕವಾದ ಲೇಖನ: 
http://www.mpia.de/homes/ppvi/chapter/fischer.pdf. 


2. ಕೆಪ್ಲರ್‌ ಮಿಷನ್‌ ಬೆ: http://kepler.nasa.gov/ and 
http://www.nature.com/nature/journal/v513/n7518/pdf/nature13781.pdf. 


3. ಗೇಯ ಮಿಷನ್‌ ಬರೆ http://sci.esa.int/gaia/ and https://arxiv.org/ 
pdf/1411.1173v1.pdf. 


ಈ ಕ್ಷೇತ್ರದಲ್ಲನ ಇತ್ತೀಚಿನ ಹರಟಿಗಾಗಿ ಕೆಲವು ಜಾಲ ತಾಣಗಳು (ವೆಬ್‌ 
ಸೈಟ್‌ಗಳು 
http://exoplanetarchive.ipac.caltech.edu/docs/counts_detail.lhtml and 
https://exoplanets.nasa.gov/newworldsatlas/. 


ಇನ್ನು ಮುಂದೆ ಬರಅರುವ ಯೋಜನೆಗಳ ಬೆ: ಗttps://tess.gsfc.nasa.gov/ 
overview.html and http://www.jwst.nasa.gov/. 


ಸುಮಾ ಎನ್‌. ಮೂರ್ತಿ ತಿರುವನಂತಪುರಂನಲ್ಲರುವ ಭಾರತೀಯ ಅಂತರಿಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಬಂದ (Indian Institute of Space 


sciece and Technology) ae ವಿಜ್ಞಾನ ಮತ್ತು ಬಗೋಳಕ ಭೌತಶಾಸ್ತದಲ್ಲ (Astronomy and Astrophysics) ತಮ್ಯ ಸ್ನಾತಕೋತ್ತರ ಅಧ್ಯಯನವನ್ನು 
ಮುಗಿಸಿರುವ ವಿದ್ಯಾರ್ಥಿನಿಯಾಗಿದ್ದಾರೆ. 


ಅನುವಾದ: ಬ ಎಂ.ಚಂದ್ರಶೇಖರ್‌ ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


22 ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


